ಕರ್ನಾಟಿಕ ವಿಧಾನಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವೇಶನ 
ಚುಕೆೆ ಗುರುತಿನ ಪ್ರಶ್ನೆ 
ದಿನಾಂಕ: 10-03-2021 ಪ್ರಶ್ನೆ ಸಂಖ್ಯೆ: 144 (883) 
ಸದಸ್ಯರ ಹೆಸರು ಮತ್ತು ಕ್ಷೇತ್ರ: ಶ್ರೀಡಾ. ತಳವಾರ್‌ ಸಾಬಣ್ಣ (ನಾಮ ನಿರ್ದೇಶನ ಹೊಂದಿದವರು) 
ಉತ್ತರ ನೀಡಬೇಕಾದ ದಿನಾ೦ಕ: 10-03-2021 
ಉತ್ತರಿಸುವ ಸಚಿವರು: ಕಂದಾಯ ಸಚಿವರು 


ವಿಷಯ : ಕಲಬುರಗಿ ಜಿಲ್ಲೆ ಶಹಾಬಾದ ತಾಲ್ಲೂಕಿನ ಭಂಕೂರು ಗ್ರಾಮಕ್ಕೆ ರುದ್ರಭೂಮಿ ಕುರಿತು 


(ಅ) ಕಲಬುರ್ಗಿ ಜಿಲ್ಲೆ ಶಹಾಬಾದ ತಾಲ್ಲೂಕಿನ ಭಂಕೂರು ಗ್ರಾಮ ಸುಮಾರು 20 ಸಾವಿರ 
ಜನಸಂಖ್ಯೆ ಹೊಂದಿದ್ದು ನೂರಾರು ವರ್ಷಗಳಿಂದ 0.33 ಗುಂಟೆ ಜಾಗದಲ್ಲಿ ಮೃತದೇಹಗಳ 
ಶವಸಂಸ್ಕಾರ ಮಾಡುತ್ತಿರುವುದು ಬಿಜವೇ; 


(ಆ) ಹೆಚ್ಚುತ್ತಿರುವ ಜನಸಂಖ್ಯೆಯ ಕಾರಣದಿಂದ ಶವಸಂಸ್ಕಾರಕ್ಕೆ ಭೂಮಿಯನ್ನು ಅಗೇದಾಗ 
ಈಗಾಗಲೇ ಶವ ಸಂಸ್ಕಾರ ಮಾಡಿದ ಶವಗಳ ಅವಶೇಷಗಳು ಸಿಗುತ್ತಿರುವುದು ನಿಜವೇ; 


(ಇ) ಗ್ರಾಮದ ಜನರು ಶವ ಸಂಸ್ಕಾರಕ್ಕೆ ಜಾಗ ಇಲ್ಲದ ಕಾರಣಕ್ಕ ಆಸ್ಪತೆ/ವ್ಯದ್ಯಕೀಯ 
ಕಾಲೇಜುಗಳಿಗೆ ದೇಹ ದಾನ ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆಯೇ; 


(ಈ) ಸರ್ವೆ ನ೦ 115ರಲ್ಲಿ 23.33 ಎಕರೆ ಭೂಮಿ ಖಾಲಿ ಇದ್ದು ಇಲ್ಲಿ ಸವಳು ಮಣ್ಣು ಇರುವ 
ಕಾರಣ ಶವ ಸಂಸ್ಕಾರಕ್ಕೆ ಅಡ್ಡಿ ಆಗುತ್ತಿದ್ದ; ಭಂಕೂರು ಗ್ರಾಮಕ್ಕೆ ರುದ್ರ ಭೂಮಿ ಒದಗಿಸಲು 
ಸರ್ಕಾರ ಕ್ರಮ ಕೈಗೊಳ್ಳುವುದೆ? 


